ಇ) 


ಕರ್ನಾಟಕ ವಿಧಾನ ಪರಿಷತು 


ಪಶೆ, ಸಂಖೆ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 

ಉತ್ತರಿಸುವ ಸಚೆವರು 
ಪ್ರಶ್ನೆ 


ಚಿಕ್ಕಮಗಳೂರು ಜಕ್ಷಯಲ್ಲರುವ ನಗರ್‌ ಹೋಜ 


ಪ್ರಾಧಿಕಾರಗಳು ಯಾವುವು; ಅವುಗಳ 
ಕಾರ್ಯವ್ಯಾಪ್ತಿಯೇನು; (ಸಂಪೂರ್ಣ ವಿವರ 
ನೀಡುವುದು) 


ಯಾವ ಪ್ರದೇಶಗಳಲ್ಲಿ ವಸತಿ ಬಡಾವಣೆಗಳನ್ನು 
ನಿರ್ಮಾಣ ಮಾಡಲಾಗಿದೆ; ಈ ಬಡಾವಣೆಗಳಲ್ಲಿ 
ಎಷ್ಟು ನಿವೇಶನಗಳನ್ನು ನಿರ್ಮಾಣ ಮಾಡಲಾಗಿದೆ; 


ಇವುಗಳ ವಿಸ್ತೀರ್ಣವೆಷ್ಟು ಈ ಬಡಾವಣೆಗಳನ್ನು 


ಯಾವಾಗ , ನಿರ್ಮಾಣ ಮಾಡಲಾಗಿದೆ; 
(ಬಡಾವಣೆವಾರು ವಿವರ ನೀಡುವುದು) 

ಈ ಪ್ರಾಧಿಕಾರಿಗಳು ಬಡಾವಣಗಳ ಅಭಿವೃದ್ಧಿಗಾಗಿ 
ಇಲ್ಲಿಯವರೆಗೆ ಕೈಗೊಂಡಿರುವ ಕಾಮಗಾರಿಗಳು 
ಯಾವುವು; ಈ ಕಾಮಗಾರಿಗಳನ್ನು ಯಾವಾಗ 
ಪ್ರಾರಂಭಿಸಲಾಗಿದೆ; ಈ ಕಾಮಗಾರಿಗಳ ವೆಚ್ಚವೆಷ್ಟು; 
ಈ ಕಾಮಗಾರಿಗಳಿಗಾಗಿ ಇಲ್ಲಿಯವರೆಗೆ ಬಿಡುಗಡೆ 
ಮಾಡಿರುವ ಅನುದಾನವೆಷ್ಟು; ಈ 
ಕಾಮಗಾರಿಗಳನ್ನು ನಿರ್ವಹಿಸಿರುವ ಗುತ್ತಿಗೆದಾರರ 
ವಿವರಗಳೇನು? (ಬಡವಾಣೆವಾರು ಮಾಹಿತಿ 
ನೀಡುವುದು) 


: 994 
: ಶ್ರೀ ಎಸ್‌.ಎಲ್‌.ಭೋಜೇಗೌಡ (ಶಿಕ್ಷಕರ ಕ್ಷೇತ್ರ 
: 21.12.2021 


: ನಗರಾಭಿವೃದ್ಧಿ ಸಚಿವರು 
ಉತ್ತರ 


ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಪ್ರಾಧಿಕಾರಗಳು ಈ ಕಳಕಂಡಂತಿವ. 
10) ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ 

2) ಕಡೂರು ಪುರಸಭೆ ಯೋಜನಾ ಪ್ರಾಧಿಕಾರ 

3) ಬೀರೂರು ಪುರಸಭೆ ಯೋಜನಾ ಪ್ರಾಧಿಕಾರ 

4) ತರೀಕೆರೆ ಪುರಸಭೆ ಯೋಜನಾ ಪ್ರಾಧಿಕಾರ 


ಜನಾ ಪ್ರಾಧಿಕಾರಗಳು ಬಡಾವಣೆ ನಿರ್ಮಾಣ ಮಾಡಿ ನಿವೇಶನ ಹಂಚಿಕ 


ಮಾಡಲು ನಿಯಮಾವಳಿಯಲ್ಲಿ ಅವಕಾಶವಿರುವುದಿಲ್ಲ. ಆದರೆ, ಚಿಕ್ಕಮಗಳೂರು 
ನಗರಾಭಿವೃದ್ದಿ ಪ್ರಾಧಿಕಾರದ ವತಿಯಿಂದ ಕೈಗೊಂಡಿರುವ ವಸತಿ ಬಡಾವಣೆ 
ಯೋಜನೆಗಳ ವಿವರ ಈ ಕೆಳಗಿನಂತಿದೆ:- 


1. 


ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಯುಡಿ 367 ಎಂಬಿ 89 ದಿನಾಂಕ: 27-05- 
1991 ರನ್ಸಯ ಹಿರೇಮಗಳೂರು ವಸತಿ ಬಡಾವಣೆಯಲ್ಲಿ ಹಿರೇಮಗಳೂರು 
ಗ್ರಾಮದ ವಿವಿಧ ಸರ್ವೆ ನಂಬರ್‌ಗಳಲ್ಲಿ ಒಟ್ಟು 135 ಎಕರೆ ಜಮೀನಿನಲ್ಲಿ ಭೂ 
ಸ್ಪಾಧೀನದ ಆಧಾರದ ಮೇಲೆ ಅಭಿವೃದ್ಧಿ ಪಡಿಸಿದ ವಸತಿ ಬಡಾವಣೆಯಲ್ಲಿ ಒಟ್ಟು 
2065 ವಸತಿ ನಿವೇಶನಗಳನ್ನು ರಚಿಸಲಾಗಿದೆ. ಸದರಿ ಬಡಾವಣೆಗೆ ಸಿವಿಲ್‌ 
ಮತ್ತು ವಿದ್ಯುತ್‌ ಕಾಮಗಾರಿಗಳನ್ನೊಳಗೊಂಡಿದ್ದು, ಸದರಿ ಕಾಮಗಾರಿಗೆ 7.11 
ಕೋಟಿ ಗಳಾಗಿದ್ದು, ಈ ಕಾಮಗಾರಿಗಳಿಗೆ ಸರ್ಕಾರದಿಂದ ಯಾವುದೇ 
ಅನುದಾನ ಬಿಡುಗಡೆಯಾಗಿರುವುದಿಲ್ಲ. 


ಸರ್ಕಾರದ ಆದೇಶ ಸಂಖ್ಯೆ: ನಅಇ 185 ಮೈಅಪ್ರಾ 2011 ದಿನಾಂಕ: 22-12- 
2012 ರನ್ನ್ವಯ ಶ್ರೀ ಎ.ಬಿ.ವಾಜಪೇಯಿ ವಸತಿ ಬಡಾವಣೆಯನ್ನು ಉಪ್ಪಳ್ಳಿ- 
ಇಂದಾವರ ಗ್ರಾಮಗಳ ವಿವಿಧ ಸರ್ವೆ ನಂಬರ್‌ಗಳಲ್ಲಿ ಒಟ್ಟು 193 ಎಕರೆ 
ಜಮೀನಿನಲ್ಲಿ ರೈತರ ಸಹಭಾಗಿತ್ವದೊಂದಿಗೆ 60:40 ರ ಅನುಪಾತದಡಿ ವಸತಿ 
ಯೋಜನೆಯನ್ನು ಅನುಷ್ಠಾನಗೊಳಿಸಿದ್ದು, ಸದರಿ ಬಡಾವಣೆಯಲ್ಲಿ ಒಟ್ಟು 2515 
ವಸತಿ ನಿವೇಶನಗಳನ್ನು ರಚಿಸಲಾಗಿದ್ದು, ಶೇ. 40 ರಷ್ಟು ಭೂ ಮಾಲೀಕರಿಗೆ 
ವಿವಿಧ ಅಳತೆಯ 914 ನಿವೇಶನಗಳನ್ನು ಹಂಚಿಕೆ ಮಾಡಿ, ನೋಂದಣಿ 
ಮಾಡಿಕೊಡಲಾಗಿರುತ್ತದೆ. 1215 ವಿವಿಧ ಅಳತೆಯ ನಿವೇಶನಗಳನ್ನು 
ನಿಯಮಾನುಸಾರ ಹಂಚಿಕೆ ಮಾಡಲಾಗಿರುತ್ತದೆ. ಸದರಿ ಬಡಾವಣೆಯ 
ಕಾಮಗಾರಿಗಳನ್ನು ಹಂತ ಹಂತವಾಗಿ ನಿರ್ವಹಿಸಲು ಮೈಲುಗಲ್ಲು 1 ರಿಂದ 18 
ಮೈಲುಗಲ್ಲು ಎಂದು ವಿಂಗಡಿಸಿದ್ದು ಆ ಪೈಕಿ ಮೈಲುಗಲ್ಲು 1 ರಿಂದ 17 
ರವರೆಗೆ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದು, ಸದರಿ ಕಾಮಗಾರಿಗಳ ವೆಚ್ಚ 
ರೂ. 184.70 ಕೋಟಿ ಗಳಾಗಿದ್ದು, ಸದರಿ ಯೋಜನೆಗೆ ನಾಗಾರ್ಜುನ 
ಕನ್ನಟಕ್ಷ್‌ ಕಂಪನಿ ರವರು ಗುತ್ತಿಗೆದಾರರಾಗಿದ್ದು, ಹಾಗೂ ವಾಸ್ತುಶಿಲ್ಪ 
ಬೆಂಗಳೂರು ರವರು ಪ್ರೊಜೆಕ್ಸ್‌ ಮ್ಯಾನೇಜ್‌ಮೆಂಟ್‌ ಕನ್ನಲ್‌ಟೆಂಟ್‌ ಆಗಿರುತ್ತಾರೆ. 


ಕಡತ ಸಂಖ್ಯೆ: ನಅಇ 478 ಮೈಅಪ್ರಾ 2021(%) 


ಕ್ರ 
ಸಂ. 


ಸರ್ಕಾರದ ಆದೇಶ ಸಂ ್ರಿಅಪ್ರಾ 2005 ದಿನಾಂಕ: 05-01-200 | 
ರನ್ನ್ವಯ ಹಿರೇಮಗಳೂರು "ಹೆಚ್ಚುವರಿ ವಸತಿ ಬಡಾವಣೆಯಲ್ಲಿ ಹಿರೇಮಗಳೂರು 


ಗ್ರಾಮ ವಿವಿಧ ಸರ್ವೆ ನಂಬರ್‌ಗಳಲ್ಲಿ ಒಟ್ಟು 17% ಎಕರೆ ಜಮೀನಿನಲ್ಲಿ ಪರಸ್ಪರ 
ಒಪ್ಪಂದ ಮತ್ತು ಭೂಸ್ಪಾಧೀನದ "ಆಧಾರದ ಮೇಲೆ ಅಭಿವೃದ್ಧಿ ಪಡಿಸಿದ ವಸತಿ 
ಬಡಾವಣೆಯಲ್ಲಿ ಒಟ್ಟು 283 ವಸತಿ ನಿವೇಶನಗಳನ್ನು ರಚಿಸಲಾಗಿರುತ್ತದೆ. ಸದರಿ 
ಬಡಾವಣೆಗೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಸಿವಿಲ್‌ ಮತ್ತು 
ವಿದ್ಯುತ್‌ ಕಾಮಗಾರಿಗಳನ್ನು ನಿರ್ವಹಿಸುತ್ತಿದ್ದು, ಸದರಿ ಕಾಮಗಾರಿಗಳಿಗೆ 
ತಗಲುವ ವೆಚ್ಚ ರೂ. 6.68 ಕೋಟಿ ಗಳಾಗಿರುತ್ತದೆ. 

ಮೇಲ್ಕಂಡ ಕಾಮಗಾರಿಗಳನ್ನು ನಿರ್ವಹಿಸಿರುವ ಗುತ್ತಿಗೆದಾರರ ವಿವರ ಈ 
ಕೆಳಕಂಡಂತಿರುತ್ತದೆ. 


ಕಾಮಗಾರಿಯ ವಿವರ 


ಹಿರೇಮಗಳೂರು ಹೆಚ್ಚುವರಿ ವಸತಿ ಬಡಾವಣೆ ಯಲ್ಲಿ 
ನಿವೇಶನಗಳಿಗೆ ಕಲ್ಲು ಹಾಕಿಸಿದ ಕಾಮಗಾರಿ. 
ಹಿರೇಮಗಳೂರು ಹೆಚ್ಚುವರಿ ವಸತಿ ಬಡಾವಣೆಯಲ್ಲಿ 
ಡಾಂಬರ್‌ ರಸ್ತೆ ನಿರ್ಮಾಣ ಕಾಮಗಾರಿ. ರಸ್ತೆ ಸಂಖ್ಯೆ: 
5 ರಿಂದ 7ರವರೆಗೆ. 

ಹಿರೇಮಗಳೂರು ಹಚ್ಚುವರಿ ವಸತಿ ಬಡಾವಣೆಯ 
ಕಾಂಕ್ರೀಟ್‌ ಬಾಕ್ಸ್‌ ಚರಂಡಿ ನಿರ್ಮಾಣ ಕಾಮಗಾರಿ. 
ರಸ್ತೆ ಸಂಖ್ಯೆ; 8 ರಿಂದ 11 ರ ವರೆಗೆ. 
RE ನಚ್ಚುವರಿ ವಸತಿ ಬಡಾವಣೆಯಲ್ಲಿ 
9ಮೀ, 12 ಮೀ, 18 ಮೀ ರಸ್ತೆಗೆ ಕಾಂಕ್ರೀಟ್‌ 
ಮೋರಿ ನಿರ್ಮಾಣ ಕಾಮಗಾರಿ. 

ಹಿರೇಮಗಳೂರು ಯೇ 
ಡಾಂಬರ್‌ ರಸ್ತೆ rn ರಸ್ತೆ ಸಂಖ್ಯೆ: 16 ರಿಂದ 
19 ರವರೆಗೆ. 


ಗುತ್ತಿಗೆದಾರರ ಹೆಸರು 


ಶ್ರೀ ಸಿ.ಎಂ. ಲೋಹಿತ್‌ 
ಕುಮಾರ್‌ 


ಶ್ರೀ ನಾಗರಾಜ್‌ 
ರವಿಕುಮಾರ್‌ 


14 ರಿಂದ 25 FE: ಸರಬರಾಜು ಭಿಪರ್ಥಜಿ 


ವರಿ ನ 
ಡಾಂಬರ್‌ ರಸ್ತೆ ಸ ಕಾಮಗಾರಿ. ರಸ್ತೆ ಸಂಖ 
13 ರಿಂದ 15 ರ ವರೆಗೆ. 


ಶ್ರೀ ಭೀಮೇಶ್‌ 


9 ಒಲಟಿರರಡ ಕಹ. ಕಾಮಗಾರಿ. ರಸ್ತೆ ಸಂಖ್ಯೆ 
01 ರಿಂದ 09 ರ ವದೆಗೆ. 


ಶ್ರೀ ಅಣ್ಣವೇಲು 


ಹಿರೇಮಗಳೂರು ಹೆಚ್ಚುವರಿ ವಸತಿ ಬಡಾವಣೆಯ ಕಾಮಗಾರಿಗಳ ವೆಚ್ಚ 


1. ಸಿವಿಲ್‌ ಕಾಮಗಾರಿಯ ವೆಚ್ಚ ರೂ. 3,95,14,038 /- 
3 ವಿದ್ಯುತ್‌ ಕಾಮಗಾರಿಯ ವೆಚ್ಚ ರೂ. 2,73,00,000/- 


ಒಟ್ಟು 6,68,14,038 /- 


ಸವರಾಜ) 

ನಗರಾಭಿವೃದ್ದಿ ಸಚಿವರು. 
(ಎಎ 

ಗ ರಾಜ 


